ಈ 


alpscae vce vee Boece 


ಸುಮಾರು 70೦,೦೦೦ ವರ್ಷಗಳ ಹಿಂದೆ ಹೋಮೋ ಸೇಪಿಯನ್‌ಗಳು ಆಫ್ರಿಕಾ ಖಂಡದಿಂದ ವಲಸೆ ಹೊರಟು ಪ್ರಪಂಚದಾದ್ಯಂತ 
ನೆಲೆಯೂರಿದರು. ಇಂದು, ಬೇರೆ ಬೇರೆ ಗ್ರಹಗಳ ಮೇಲೆ ನೆಲೆಯೂರುವುದು ಮಾನವನ ಮುಂದಿನ ದೊಡ್ಡ ಹೆಜ್ಜೆಯಾಗಲದೆ. 
ಭೂಮಿಯಂತೆ ಇರುವ ಹಾಗು ಭೂಮಿಯ ಸಮೀಪವೂ ಇರುವ ಮಂಗಳ ಗ್ರಹವು ಸಹಜವಾಗಿಯೇ ಈ ನಿಟ್ಟನ ನಮ್ಮ 
ಪ್ರಯತ್ನದ ಮೊದಲ ಗ್ರಹವಾಗಿದೆ. ಮಾನವ ಕುಲವು ಬಾಹ್ಯಾಕಾಶದತ್ತ ಚಾಚಿ, ಹಲವಾರು ಗ್ರಹಗಳಲ್ಲ ನೆಲೆಯೂರಿ, 
ವಿಶ್ವದಾದ್ಯಂತ ಹರಡಿರುವ ನಿಹಾರಿಕೆಗಳಲ್ಲ ನೆಲೆಸಲು ತಕ್ಕುದಾದ ಜೀವಿ ಎಂದೇ ಹಲವರು ಭಾವಿಸಿದ್ದಾರೆ. ಮಾನವ ಸಹಿತ 
ಮಂಗಳ ಯಾನ ಸೇರಿದಂತೆ ಮಂಗಳನಲ್ಲೇ ಶಾಶ್ವತ ನೆಲೆಯನ್ನು ನಿರ್ಮಿಸಲು ಹಲವಾರು ಸಂಸ್ಥೆಗಳು ಮಾಡುತ್ತಿರುವ ಅವಿರತ 
ಪ್ರಯತ್ನಗಳಿಗೆ ಈ ದಶಕವು ಸಾಕ್ಷಿಯಾಗಿದೆ. ಇವುಗಳಲ್ಲ ಹೆಚ್ಚಿನವು ಖಾಸಗಿ ಸಂಸ್ಥೆಗಳಾಗಿವೆ ಎಂಬುದು ಗಮನಾರ್ಹ ವಿಚಾರ. 
ಮಂಗಳನಲ್ಲ ವಸಾಹತುವನ್ನು ನಿರ್ಮಿಸುವ ಪ್ರಯತ್ನದಲ್ಲ ಖಾಸಗೀ ಸಂಸ್ಥೆಗಳು ಹುಯುಲೆಜ್ಜಸುತ್ತಾ ಧುಮುಕಿದ್ದು ಆ ಕುರಿತ 
ಉತ್ಪಾಹವನ್ನು ಹೆಚ್ಚಿಸಿ ಎಲ್ಲರನ್ನು ತುದಿಗಾಲಲ್ಲ ನಿಲ್ಲುವಂತೆ ಮಾಡಿವೆ. ಮುಂದಿನ ದಶಕದಲ್ಲ ಮಂಗಳನಲ್ಲ ವಸಾಹತನ್ನು 
ನಿರ್ಮಿಸಲು ತಾನೂ ಕೂಡ ಪ್ರಯತ್ನಿಸುತ್ತಿದ್ದೇನೆ ಎಂದು ಅರುಹಿರುವ ಖಾಸಗಿ ಸಂಸ್ಥೆಗಳಲ್ಲ ಮಾರ್ಸ್‌ ಒನ್‌ ಎಂಬ ಸಂಸ್ಥೆಯೂ 
ಒಂದು. ಈ ಕೆಳಗಿರುವುದು ಮಾರ್ಸ್‌ ಒನ್‌ ತಂಡದ ಜೊತೆಗಿನ ಸಂದರ್ಶನ. ಈ ಸಂದರ್ಶನದ ಉದ್ದೇಶ ಮಂಗಳನಲ್ಲ 
ನೆಲೆಯೂರುವ ಮಾರ್ಸ್‌ ಒನ್‌ ತಂಡದ ಪ್ರಯತ್ನದಲ್ಲ ಅಡಗಿರುವ ಅಚ್ಛರಿದಾಯಕ ಪಾಠಗಳನ್ನು ಅರಿಯುವುದೇ ಹೊರತು 
ಅದಕ್ಕೆ ಸಮ್ಮತಿಯ ಮುದ್ರೆಯನ್ಮೊತ್ತುವುದಲ್ಲ - ಸಂಪಾದಕ. 


ಮಾರ್ಸ್‌ ಒನ್‌ನ ದೃಷ್ಟಿಕೋನವನ್ನು ಕುರಿತು 
ಸ್ವಲ್ಪ ವಿವರಿಸಬಹುದೇ? 

ಮಾರ್ಸ್‌ ಒನ್‌ ಲಾಭಕ್ಷಾಗಿ ಸ್ಥಾಪಿಸಲ್ಪಟ್ಟ 
ಸಂಸ್ಥೆಯಲ್ಲ. ಮಂಗಳನಲ್ಪ ಮಾನವ ಕುಲದ 
ಶಾಶ್ವತ ನೆಲೆಯನ್ನು ನಿರ್ಮಿಸುವುದೇ ನಮ್ಮ 
ಉದ್ದೇಶ. ಮಂಗಳನಲ್ಪ ನಾವು ನಿರ್ಮಿಸುವ 
ವಸಾಹತುವು ಎಚ್ಚರಿಕೆಯಿಂದ ಆಯ್ದ ಹಾಗು 
ಸೂಕ್ತ ತರಬೇತಿ ಪಡೆದ ಸಿಬ್ಬಂದಿಗಳನ್ನು 
ಒಳಗೊಂಡಿರುತ್ತದೆ. ಸಿಬ್ಬಂದಿಗಳನ್ನು 
ಕಕುಹಿಸುವುದಕ್ಲೂ ಮುನ್ನ ಹಲವಾರು ಬಾರಿ 
ಮಾನವ ರಹಿತ ನೌಕೆಗಳನ್ನು ಮಂಗಳನಲ್ಲ 
ಕಳುಹಿಸುತ್ತೇವೆ. ಎರಡು ಸಾವಿರದ 

ಇಪ್ಪತ್ತನೆ ಇಸವಿಯಲ್ಲ ಆರಂಭವಾಗುವ ಚಿತ್ರ 1 ಯೋಜಿತ ವಸಾಹತುವಿನ ಒಂದು ನೋಟ. 
ಕಾರ್ಯಾಚರಣೆಗಳಲ್ಪ ಮಾನವರಹಿತ Source: Bryan Versteeg, Mars One, URL: http://www.mars-one.com/ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 23 


ನೌಕೆಗಳು ರೋವರ್‌ (ಮಂಗಳನಲ್ಪ 
ತಿರುಗುವ ವಾಹನ). ಸರಕುಗಳು, ಜೀವಿಸಲು 
ಬೇಕಾಗುವ ಹಲವಾರು ಸಾಧನಗಳು ಹಾಗು 
ಮಾನವ ವಸಾಹತುಗಳನ್ನು ನಿರ್ಮಿಸಲು 
ಬಳಕೆಯಾಗುವ ಅನೇಕ ಸಾಧನ, 
ಸಲಕರಣೆಗಳನ್ನು ಹೊತ್ತೊಯ್ಯಅವೆ. 
ಮಂಗಳಕಳನಲ್ಪ್ಲ ಮೊದಲ ನೆಲೆ ಪೂರ್ಣಗೊಂಡ 
ಬಳಕ ನಾಲ್ವರು ಗಗನಯಾತ್ರಿಗಳ ತಂಡವು 
ಅಲ್ಪಗೆ ತಮ್ಮ ಒಮ್ಮುಬ ಪ್ರಯಾಣವನ್ನು 
ಕೈಗೊಳ್ಳಲದ್ದಾರೆ. ಅವರು ಆ ಗ್ರಹವನ್ನು 
ಸುಮ್ಮನೇ ಸಂದರ್ಶಿಸದೇ, ಅಲ್ಪ್ಲಯೇ 
ನೆಲೆಸಿ, ಮಂಗಳ ಗ್ರಹವನ್ನು ಪರಿಶೋಧಿಸಿ, 
ಅಲ್ಲಿಯೇ ಮಾನವ ಸಂಕುಲದ ಎರಡನೆಯ 
ನೆಲೆಯನ್ನು ನಿರ್ಮಿಸಣದ್ದಾರೆ. 


ದೊಡ್ಡ ಸಂಖ್ಯೆಯಲ್ಲ ಮಾನವ ಸಂಕುಲವು 
ಮಂಗಳನಲ್ಲ ನೆಲೆಗಾಣಲು ಎಷ್ಟು ಸಮಯ 
ಬೇಕಾಗಬಹುದು? 


ಎರಡು ಸಾವಿರದ ಇಪ್ಪತ್ತಾರರಲ್ಲಿ 
ಆರಂಭವಾಗುವ ಈ ಪ್ರಯತ್ನದಲ್ಲ ಪ್ರತೀ 
26 ತಿಂಗಳಗೊಮ್ಮೆ ಹೊಸ ಸಿಬ್ಬಂದಿಗಳು 
ಭೂಮಿಯಿಂದ ಮಂಗಳಕ್ಕೆ 
ಪ್ರಯಾಣಿಸುತ್ತಾರೆ. ಮೊದಲ ಪ್ರಯಾಣದಲ್ಲಿ 
ಕೇವಲ ನಾಲ್ದು ಸಿಬ್ಬಂದಿಗಳ ಸಣ್ಣ ತಂಡವಷ್ಟೇ 
ನೆಲೆಯೂರಿದರೂ, ನಂತರ ಪ್ರತೀ ೭6 
ತಿಂಗಳಗೆ ಹೊಸದಾಗಿ ನಾಲ್ಲು ಸಿಬ್ಬಂದಿಗಳು 
ಸೇರಿಕೊಳ್ಳುವುದರಿಂದ ಕ್ರಮೇಣ ಅಲ್ಲ ದೊಡ್ಡ 
ಸಮುದಾಯವು ಬೆಳೆಯುತ್ತದೆ. 


ಮಂಗಳ ಗ್ರಹಕ್ಕೆ ಪ್ರಯಾಣಿಸುವ 
ಬಾಹ್ಯಾಕಾಶ ನೌಕೆ ಮತ್ತು ಮಾನವ ಸಹಿತ 
ಪವ್ಯೋಮನೌಕೆಗಳ ತಂತ್ರಜ್ಞಾನ ಹಾಗು 
ಇಂಜಿನಿಯರಿಂಗ್‌ಗೆ ಸಂಬಂಧಪಟ್ಟಂತೆ 
ಎಂತಹ ಸವಾಲುಗಳನ್ನು ಮಾರ್ಸ್‌ ಒನ್‌ 
ಯೋಜನೆಯು ಎದುರಿಸಬೇಕಿದೆ? 


ಮಂಗಳನಲ್ಲ ನೆಲೆಯನ್ನು ನಿರ್ಮಿಸಲು 
ಮಾರ್ಸ್‌ ಒನ್‌ ಈಗ ಅಸ್ತಿತ್ವದಲ್ಲಿ 

ಇರುವ ತಂತ್ರಜ್ಞಾನವನ್ನೇ ಹೆಚ್ಚೂ ಕಡಿಮೆ 
ಬಳಕೆ ಮಾಡುತ್ತದೆ. ಈ ತಂತ್ರಜ್ಞಾನ 
ಈಗಾಗಲೇ ಅಸ್ತಿತ್ವದಲ್ಲದ್ದರೂ ಕೂಡ 
ನಮ್ಮ ಈ ಕಾರ್ಯಕ್ಕೇ ಅಗತ್ಯವಾಗಿ 
ಬೇಕಾಗುವ ಸರಂಜಾಮುಗಳನ್ನು ಇನ್ನೂ 
ವಿವ್ಯಾಸಗೊಳಸಬೇಕು., ಸೃಷ್ಟಿಸಬೇಕು ಹಾಗು 
ಕೂಲಂಕಷವಾಗಿ ಪರೀಕ್ಷಿಸಬೇಕಾಗುತ್ತದೆ. 
ಆದರೆ ಮಾರ್ಸ್‌ ಒನ್‌ ಬಾಹ್ಯಾಕಾಶಕ್ಷೆ 
ಸಂಬಂಧಪಟ್ಟ ಕಂಪೆನಿಯಲ್ಲ. ಹೀಗಾಗಿ 
ವಾವು ಸರಂಜಾಮುಗಳನ್ನು ವಿನ್ಯಾಸ 
ಮಾಡುವುದಿಲ್ಲ ಅಥವಾ ಉತ್ತಾದಿಸುವುದಿಲ್ಲ. 
ಬದಲಾಗಿ ಮೂರನೆಯವರು ಈ 
ಕೆಲಸವನ್ನು ಮಾಡುತ್ತಾರೆ ಮತ್ತು 


ಅವರೊದಗಿಸುವ ಯಂತ್ರೋಪಕರಣಗಳನ್ನು 
ಮಾರ್ಸ್‌ ಒನ್‌ ಯೋಜನೆಯಲ್ಲ 
ಅಳವಡಿಸಿಕೊಂಡು ನಮ್ಮ ಕಾರ್ಯದಲ್ಲಿ 
ಬಳಕೆ ಮಾಡುತ್ತೇವೆ. 


ಪ್ರಸ್ತುತ, ಮಾರ್ಸ್‌ ಒನ್‌ ಯೋಜನೆಯ 
ವಿನ್ಯಾಸವಿನ್ನೂ ಪ್ರಾಥಮಿಕ ಪರಿಕಲ್ಪನೆಯ 
ಹಂತದಲ್ಲಿಯೇ ಇದೆ. ಈ ಯೋಜನೆಗೆ 
ಅಗತ್ಯವಾಗಿರುವಂತಹ ಅನೇಕ ಪ್ರಮುಖ 
ವಿಷಯಗಳನ್ನು ಗುರುತಿಸಲಾಗಿದೆ ಹಾಗು ಈ 
ಕುರಿತಂತೆ ಪ್ರಪಂಚದ ಅನೇಕ ಬಾಹ್ಯಾಕಾಶ 
ಸಂಸ್ಥೆಗಳೊಂದಿಗೆ ಚರ್ಚಿಸಲಾಗಿದೆ. 

ಹತ್ತಾರು ಸಂಭಾವ್ಯ ಪರಿಹಾರಗಳನ್ನು 
ಕಂಡುಕೊಳ್ಳಲಾಗಿದೆ ಮತ್ತು ಅದಕ್ಕೆ 
ತಗಲುವಂತಹ ಬರ್ಚು-ವೆಚ್ಚಗಳನ್ನು ಕುರಿತು 
ಚರ್ಚಿಸಲಾಗಿದೆ. ಮಂಗಳನಲ್ಲ ಶಾಶ್ವತ 
ನೆಲೆಯನ್ನು ನಿರ್ಮಿಸಲು ಬೇಕಾಗುವಂತಹ 
ಪ್ರತೀ ಪ್ರಮುಖ ಅವಶ್ಯಕತೆಗಳನ್ನು 
ಪರಿಕಲ್ಪಸಿ ರೂಪಿಸಲು ಮೊದಲ ಹಂತದಲ್ಲ 
ಮಾರ್ಸ್‌ ಒನ್‌ ಶಠೇಗಾಗಲೇ ಕಾರ್ಯ 
ನಿರ್ವಹಿಸುತ್ತಿರುವ ಬಾಹ್ಯಾಕಾಶ ಸಂಸ್ಥೆಗಳಗೆ 
ಹಣಕಾಸಿನ ಸಹಾಯವನ್ನು ಮಾಡದೆ. 
ಪ್ರಾಥಮಿಕ ಪರೀಕ್ಷೇಯ ಪರಿಕಲ್ಲನಾವಿನ್ಯಾಸ 
ಅಧ್ಯಯನದ ಪರಿಣಾಮಗಳನ್ನು ಆಧರಿಸಿ 
ಮಾರ್ಸ್‌ ಒನ್‌ ವಿನ್ಯಾಸವನ್ನು ಹಂತ 
ಹಂತವಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು. 
fo ನಿಟ್ಟನಲ್ಲ. ಪ್ಯಾರಗಾನ್‌ ಪ್ಲೇಸ್‌ 
ಡೆವೆಲಪ್‌ಮೆಂಟ್‌ ಕಾರ್ಪೋರೇಷನ್‌ 
ಹಾಗು ಲಾಕ್‌ಹೀಡ್‌ ಮಾರ್ಟನ್‌ ಸಂಸ್ಥೆಗಳು 
ಮೊದಲ ಹಂತದ ಪರೀಕ್ಷೆಗಳನ್ನು 
ಈಗಾಗಲೇ ಮುಗಿಸಿವೆ. 


ಚಿತ್ರ 2. ಮಂಗಳನಲ್ಲ ಇಳಿಯುವ ನೌಕೆ. 
Source: Bryan Versteeg, Mars One, URL: http://www.mars-one.com/ 


24 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಸುಫ್ಲಿರ ಪಾರಿಸರಿಕ ಮಾದರಿ ವ್ಯವಸ್ಥೆಯನ್ನು 
ದೊಡ್ಡ ಹಾಗು ಸಣ್ಣ ಮಟ್ಟದಲ್ಲ ಮಂಗಳನಲ್ಲಿ 
ಸೃಷ್ಟಿಸಲು ಯಾವ ರೀತಿ ಕಾರ್ಯ 
ಯೋಜನೆಯನ್ನು ಹಾಕಿಕೊಂಡಿದ್ದೀರಿ? 


ಮಂಗಳನ ವಾತಾವರಣವು ಯಾವುದೇ 
ರೀತಿ ಹಾನಿಗೀಡಾಗದಂತೆ ಮಾರ್ಸ್‌ 
ಒನ್‌ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತದೆ 
(ಈ ಕುರಿತಾಗಿ ನಾವು ಅಧ್ಯಯನ 
ಮಾಡುತ್ತೇವೆ ಮತ್ತು ಅದರ ಮೇಲೆ 
ಅವಲಂಜಸಿರುತ್ತೇವೆ). ಮಂಗಳನ ನೆಲೆಯಲ್ಲ 
ಪ್ರತಿಯೊಂದು ವಸ್ತುವನ್ನೂ ಮರುಬಳಕೆ 
ಮಾಡುವಂತೆ ನೋಡಿಕೊಳ್ಳಲಾಗುತ್ತದೆ 
ಹಾಗು ಶಕ್ತಿಯ ಸಮರ್ಥ ಬಳಕೆ 

ಮತ್ತು ಶಕ್ತಿ ಹಾಗೂ ದವ್ಯಗಳ 
ಸೋರಿಕೆಯನ್ನು ಕನಿಷ್ಠಣೊಳಸುವಂತೆ 
ಗಮನ ಹರಿಸಲಾಗುವುದು. 

ಮಂಗಳನಲ್ಪ್ಲ ಪೋಷಕಾಂಶಗಳು 

ಅತ್ಯಲ್ಪ ಲಭ್ಯವಿವೆ. ಅವುಗಳನ್ನು 
ಭೂಮಿಯಿಂದ ತರಿಸಿಕೊಳ್ಳಬೇಕು 
ಅಥವಾ ಮಂಗಳನ ಮಣ್ಣಿನಿಂದಲೋ 
ಇಲ್ಲವೇ ವಾತಾವರಣದಿಂದಲೋ 
ಹೊರತೆಗೆಯಬೇಕು. ಭೂಮಿಯಿಂದ 
ತರಿಸಿಕೊಳ್ಳುವ ಸೌರ ವಿದ್ಯುತ್‌ 
ಫಲಕಗಳಂ೦ದ ವಸಾಹತುವಿಗೆ ಬೇಕಾಗುವ 
ವಿದ್ಯುತ್ತನ್ನು ಉತ್ಪಾದಿಸಲಾಗುವುದು. 
ಇವೆಲ್ಲವುಗಳಂದಾಗಿ ಭೂಮಿಯ ಮೇಲಅನ 
ವ್ಯಕ್ತಿಗಿಂತ ಮಂಗಳನಲ್ಪ್ಲ ನೆರೆಯೂರುವ 
ವ್ಯಕ್ತಿಯು ಪರಿಸರಕ್ಕೆ ಹಾನಿಯುಂಟು 
ಮಾಡುವ ಸರಾಸರಿ ಪ್ರಮಾಣವು 
ಗಣನೀಯವಾಗಿ ಕಡಿಮೆಯುರುತ್ತದೆ. 


ಜೊತೆಗೆ, ಮಂಗಳನಲ್ಲ ವಸಾಹತುವಿನ 


ಅವದಿ ಹಾಗೂ ಕಾರ್ಯ ಚಟುವಟಕೆಗಳು 
ಅಧಿ 


ಭೂಮಿಯ ಮೇಅನ ಸುಫ್ಲಿರ 
ಮಾದರಿಗಳನ್ನು ಮೇಲ್ದರ್ಜೆಗೇರಿಸುವ 
ಪ್ರಯತ್ನಗಳನ್ನು ಸುಧಾರಿಸಬಲ್ಲವು. 
ಮಂಗಳನಲ್ಲ ಪ್ರತೀ ತ್ಯಾಜ್ಯವನ್ನೂ 
ಮರುಬಳಕೆ ಮಾಡಿಕೊಳ್ಳಬೇಕಾದ 


ಅನಿವಾರ್ಯತೆ ಮತ್ತು ಹಗುರವಾಗಿರುವ 


ಸೋಲಾರ್‌ ವಿದ್ಯುತ್ತಿನ ಫಲಕಗಳ 


ತಂತ್ರಜ್ಞಾನಗಳಗೆ ಬೇಡಿಕೆಗಳು ಭೂಮಿಯ 


ಮೇಲಅನ ತತ್ಸಂಬಂಧೀ ಕೈಗಾರಿಕೆಗಳಗೆ 
ಶಕ್ತಿ ವರ್ಧಕದಂತೆ ಆಗಬಲ್ಲವು. ಅನ್ಯ 
ಗ್ರಹವಾದ ಮಂಗಳನಲ್ಲ ಕೈಗೊಳ್ಳುವ 
ನವೀನ ಕೃಷಿ ಚಟುವಟಕೆಗಳು ಹಾಗು 
ಗಿಡಗಳನ್ನು ಬೆಳೆಸುವ ವಿಧಾನಗಳು 
ಭೂಮಿಯ ವಾತಾವರಣವನ್ನು ಹೇಗೆ 


ಉತ್ತಮಗೊಳಸಬಹುದು ಎನ್ನುವುದರ ಬಗ್ಗೆ 


ಸಾಕಷ್ಟು ಬೆಳಕು ಚೆಲ್ಲಬಲ್ಲವು. 


ಮಂಗಳನಲ್ಲ ಗಾಆ, ನೀರು ಹಾಗು ಆಹಾರದ 


ಸ್ವಾವಲಂಬನೆಗೆ ಯಾವ ರೀತಿ ಕಾರ್ಯ 
ಯೋಜನೆಯನ್ನು ಹಾಕಿಕೊಂಡಿದ್ದೀರಿ? 


ನಾವು ಉಸಿರಾಡುವ ಗಾಆಯು 
ಹಲವಾರು ವಸ್ತುಗಳನ್ನು ಒಳಗೊಂಡಿದೆ. 
ಭೂಮಿಯ ಮೇಲೆ ನಾವು ಉಸಿರಾಡುವ 
ಗಾಆಯಲ್ಲ 2೦% ಆಮ್ಲಜನಕವಿದ್ದರೆ. 
ಉಳದ 8೦% ಸಾರಜನಕವಿದೆ. ಜೊತೆಗೆ, 
ಸಣ್ಣ ಪಮಾಣದಲ್ಲ. ಆರ್ಗಾನ್‌ ತರಹದ 
ಅನೇಕ ಅನಿಲಗಳು ಇವೆ. ನೀರನ್ನು 
ಆಮ್ಲಜನಕ ಹಾಗು ಜಲಜನಕಗಳಾಗಿ 
ವಿಘಟಸುವುದರಿಂದ ಆಮ್ಲಜನಕವನ್ನು 
ಮಂಗಳನಲ್ಲ ಉತ್ಪಾದಿಸಬಹುದು. ಈ 
ರೀತಿ ದೊರೆಯುವ ಆಮ್ಲಜನಕವನ್ನು 
ಮಂಗಳನ ನೆಲೆಯಲ್ಲ ಉಸಿರಾಡುವ 
ವಾತಾವರಣವನ್ನು ನಿರ್ಮಿಸುವಲ್ಪ 
ಬಳಸಿಕೊಳ್ಳಲಾಗುವುದು. ಮಂಗಳನ 
ವಸಾಹತುಗಳಲ್ಲ ಶಕ್ತಿಯ ಉತ್ಪಾದನೆಗೆ 
ಸೌರ ಫಲಕಗಳನ್ನು ಬಳಸಲಾಗುವುದು. 
ರಾತ್ರಿಯ ಹೊತ್ತು ಮತ್ತು ಧೂಳನ 
ಜರುಗಾಆಳಯಂತಹ ಸಂದರ್ಭಗಳಲ್ಪ 
ಸೌರ ವಿದ್ಯುತ್ತಿನ ಅಭಾವವಿರುವುದರಿಂದ 
ಆಮ್ಲಜನಕದ ಉತ್ಪಾದನೆ ತಗ್ಗುತ್ತದೆ. 
ಹಾಗಾಗಿ ಆಮ್ಲಜನಕವನ್ನು ಅಂತಹ 
ಆಪತ್ಗ್ಥಾಲದಲ್ಲಿ ಬಳಸಿಕೊಳ್ಳಲು ಶೇಖರಣೆ 
ಮಾಡಲಾಗುವುದು. ಸಾರಜನಕ ಹಾಗು 
ಆರ್ಗಾನ್‌ ಅನಿಲಗಳನ್ನು ಮಂಗಳನ 
ವಾತಾವರಣದಿಂದಲೇ ಹೀರಿ, ಜಡ 
ಅನಿಲವಾಗಿ ಮಾನವರು ವಾಸಿಸುವ 
ನೆಲೆಗಕಲ್ಪ ಸೇರಿಸಲಾಗುವುದು. 


ಚಿತ್ರ ಇ. ಸೌರ ವಿದ್ಯುತ್ತಿನ ಫಲಕಗಳು. 
Source: Bryan Versteeg, Mars One, URL: http://www.mars-one.com/ 


ನೀರನ್ನು ಮಂಗಳನ ಮಣ್ಣಿನಿಂದ ಹೊರ 
ತೆಗೆಯಬಹುದು. ಮಾರ್ಸ್‌ ಒನ್‌ 
ರೋವರ್‌ ನೀರಿರಬಹುದಾದ ಸ್ಥಾನಗಳಗೆ 
ಒಂದು ರೋವರ್‌ ಅನ್ನು ಕಳುಹಿಸುತ್ತದೆ. 
ಆ ಜಾಗದಲ್ಲನ ನೀರಿನ ಲಭ್ಯತೆಯನ್ನು 
ಆಧರಿಸಿ ರೋವರ್‌ ನಿರ್ದಿಷ್ಟವಾಗಿ ಮಾನವ 
ವಸಾಹತನ್ನು ಎಲ್ಲ ನಿರ್ಮಿಸಬಹುದು 
ಎನ್ನುವ ಬಗ್ಗೆ ನಿರ್ಧರಿಸುತ್ತದೆ. 

ಉತ್ತರ ದಿಕ್ಕಿನ 4೦ ಮತ್ತು 45 ಡಿರ್ರಿ 
ಅಕ್ಷಾಂಶದ ಮಧ್ಯದಲ್ಲಿ ನೆಲೆಯನ್ನು 
ನಿರ್ಮಿಸಬಹುದೆಂದು ನಮ್ಯೆಣಿಕೆಯಾಗಿದೆ. 
ಮಂಗಳನ ಆವಾಸಗಳಲ್ಲ ಶಕ್ತಿ, ನೀರು 
ಹಾಗು ಉಸಿರಾಡುವ ಗಾಆಳಯನ್ನು 
ಉತ್ಪಾದಿಸಲು ಜೀವ ಸಂರಕ್ಷಣಾ 
ಉಪಕರಣಗಳನ್ನು ಅಳವಡಿಸಲಾಗುತ್ತದೆ. 
ಆ ಉಪಕರಣಗಳ ನೀರನ್ನು ಹೊರತೆಗೆವ 
ಘಟಕದ ಮೇಲೆ ಅಂತರಿಕ್ಷ ವಾಹನವು 
ಬಗೆದು ತೆಗೆಯುವ ಮಂಜುಗಡ್ಡೆಯ 
ರೂಪದಲ್ಪರುವ ನೀರನ್ನೊಳಗೊಂಡ 
ಮಣ್ಣನ್ನು ಇಡಲಾಗುವುದು. ನೀರನ್ನು 
ಹೊರತೆಗೆವ ಘಟಕವು ಆ ಮಣ್ಣನ್ನು ನೀರೆಲ್ಲಾ 
ಆವಿಯಾಗುವ ತನಕ ಜಸಿಮಾಡುತ್ತದೆ. 
ನೀರಾವಿಯನ್ನು ಸಾಂದ್ರೀಕರಿಸಿ, 
ಶೇಖರಿಸಲಾಗುವುದು. ಒಣ ಮಣ್ಣನ್ನು 
ಚೆಲ್ಲಲಾಗುವುದು. ಹೆಚ್ಚು ಹೆಚ್ಚು ನೀರನ್ನು 
ಸಂಗ್ರಹಿಸಲು ಈ ಪ್ರಕ್ರಿಯೆಯನ್ನು 
ಪುನರಾವರ್ತಿಸಲಾಗುವುದು. ಪ್ರತಿಯೊಂದು 
ಜೀವ ಸಂರಕ್ಷಣಾ ಘಟಕದಲ್ಲೂ ಸುಮಾರು 
15೦೦ ಅಟರ್‌ ನೀರನ್ನು ಕಡಿಮೆ ವಿದ್ಯುತ್‌ 
ಲಭ್ಯತೆಯಂತಹ ಆಪತ್ಗ್ಥಾಲದಲ್ಲ ಬಳಕೆ 
ಮಾಡಲು ಶೇಖರಿಸಿಡಲಾಗುವುದು. 
ಮಂಗಳನಲ್ಲಯೂ ಗುರುತ್ವಾಕರ್ಷಣೆ 
ಇರುವುದರಿಂದ ಭೂಮಿಯ ರೀತಿಯೇ 


ಅಲ್ಲಯೂ ನೀರನ್ನು ಬಳಸಬಹುದು. 
ಪ್ರತೀ ಗಗನಯಾತ್ರಿಯೂ ದಿನಕ್ಕೆ 5೦ 
ಅೀಟರ್‌ ತನಕವೂ ನೀರನ್ನು ಬಳಕೆ 
ಮಾಡಬಹುದಾಗಿದೆ. ಮಂಗಳನ 
ಮಣ್ಣಿನಿಂದ ನೀರನ್ನು ಪಡೆಯುವುದಕ್ಕೆ 
ಬೇಕಾಗುವುದಕ್ಕಿಂತಲೂ ಕಡಿಮೆ ಶಕ್ತಿಯು 
ಸಾಕಾಗುವುದರಿಂದ ಅಲ್ವಿ ತ್ಯಾಜ್ಯ 
ನೀರನ್ನು ಪುನರ್ಬಕಕೆ ಮಾಡಲಾಗುತ್ತದೆ. 
ಪುನರ್ಬಕಕೆಗೆ ಅಸಾಧ್ಯವಾಗುವ ಪ್ರಮಾಣದ 
ನೀರನ್ನು ಮಾತ್ರ ಮಂಗಳನ ಮಣ್ಣಿನಿಂದ 
ಹೊರತೆಗೆಯಲಾಗುವುದು. 


ಮಂಗಳನಲ್ಪ್ಲ ನೆಲೆಸುವ ಬಾಹ್ಯಾಕಾಶ 
ನಿವಾಸಿಗಳು ಹಸಿರು ಮನೆಗಳಲ್ಲ 

ತಮ್ಮ ಆಹಾರವನ್ನು ತಾವೇ 
ಉತ್ಪಾದಿಸಿಕೊಳ್ಳಬಲ್ಲವರಾಗುತ್ತಾರೆ. 
ಆಹಾರವನ್ನು ಉತ್ಪಾದಿಸಿಕೊಳ್ಳುವುದಕ್ಕೆ ಎಷ್ಟು 
ಸ್ಥಳಾವಕಾಶ ಬೇಕಾಗುತ್ತದೆ ಎನ್ನುವುದನ್ನು 
ತಿಆದುಕೊಳ್ಳಲು ಭೂಮಿಯ ಮೇಲೆ 
ನಿರ್ಮಿಸುವಂತಹ ಮಂಗಳನಂತಹುಡದೇ 
ಘಟಕದಲ್ಲಿ ಅಭ್ಯಸಿಸಲಾಗುತ್ತದೆ. ಅಲ್ಲ, 
ಮಾರ್ಸ್‌ ಒನ್‌ನ ಪ್ರತಿಯೊಬ್ಬ ಸಿಬ್ಬಂದಿಗೂ 
ಹಸಿರು ಮನೆಯ ಉಪಕರಣದ ಬಳಕೆ 
ಮಾಡಲು ತರಬೇತಿ ಕೊಡಲಾಗುವುದು. 
ಮಂಗಳ ಗ್ರಹಕ್ಕೆ ಕಾಅಡುವ ಮೊದಲ 
ತಂಡಕ್ಕೆ ಸಿದ್ಧ ಆಹಾರವನ್ನು ಅವರು ಅಲ್ಲಿ 
ತಲುಪುವ ಮೊದಲೇ ಭೂಮಿ ಯಂದ 
ಕಳುಹಿಸಲಾಗುತ್ತದೆ. ಅತ್ಯಲ್ಲ ಪ್ರಮಾಣದಲ್ಲ 
ಉಪಯೋಗಿಸುತ್ತಾ ಆಪತ್ಗ್ಥಾಲದಲ್ಲ 
ಪಡಿತರದಂತೆ ಉಪಯೋಗಿಸಲು 
ಅನುವಾಗುವಂತೆ ಈ ಆಹಾರವನ್ನು 
ಶೇಬರಿಸಿಡಲಾಗುವುದು. ಸಸ್ಯಗಳನ್ನು 
ಬೆಕೆಸಲು ಅಜಮಾಸು 8೦ ಚದರ ಮೀಟರು 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭೦ | 25 


yy 


ಚಿತ್ರ 4. ಮಾರ್ಸ್‌ ಒನ್‌ ಒಳಗಿನ ತೋಟ. 


Source: Bryan Versteeg, Mars One, URL: http://www.mars-one.com/ 


ಸ್ಥಳಾವಕಾಶವು ಅಲ್ಪನ ಆವಾಸಗಳಲ್ಲ 
ಲಭ್ಯವಾಗಬಹುದು. ಮೊದಲ ಸಿಬ್ಬಂದಿಗಳ 
ತಂಡ ನೆಲೆಯೂರಿದ ಹಲವಾರು 

ವಾರಗಳ ನಂತರ ಎರಡನೇ ತಂಡದ 
ಆವಾಸಕ್ಸಾಗಿ ಬಳಕೆಯಾಗುವ ಸಾಮಾನು 
ಸರಂಜಾಮುಗಳು ಅಲ್ಪಗೆ ತಲುಪುವುದರಿಂದ 
ಮೊದಲ ತಂಡದವರು ಮುಂದೆ ಬರುವ 
ಜನರಿಗಾಗಿ ಮೀಸಲಟ್ಟ ಜಾಗಗಳಲ್ಲೂ ಹೆಚ್ಚನ 
ಆಹಾರವನ್ನು ಉತ್ಪಾದಿಸಬಹುದು. ಆಹಾರದ 
ಉತ್ಪಾದನೆಯು ಒಳಾಂಗಣದ ಕೃತಕ 
ಖೆಕಕನಲ್ಲ ನಡೆಯುತ್ತದೆ. ಆವಾಸಗಳ ಮೇಲೆ 
ದಪ್ಪನಾಗಿ ಹರಡುವ ಮಂಗಳನ ಮಣ್ಣಿನ 
ಪದರವು ಸಸ್ಯಗಳನ್ನು (ಹಾಗು ಬಾಹ್ಯಾಕಾಶ 
ನಿವಾಸಿಗಳನ್ನು) ವಿಕಿರಣಗಳಂ೦ದ 
ರಕ್ಷಿಸುತ್ತದೆ. ಸಸ್ಯಗಳಗೆ C೦, ಮಂಗಳನ 
ವಾತಾವರಣದಿಂದ ಲಭ್ಯವಾಗುತ್ತದೆ 

ಹಾಗು ನೀರನ್ನು ಮಂಗಳನ ಮಣ್ಣಿನಿಂದ 
ಹೊರತೆಗೆದು ಅಥವಾ ಬೇರೆ ಮೂಲಗಳಂ೦ದ 
ಮರುಬಳಕೆ ಮಾಡುವುದರಿಂದ 
ಪಡೆಯಬಹುದು. ಸಸ್ಯಗಳಗೆ 
ಬೇಕಾಗುವಂತಹ ಪೋಷಕಾಂಶಗಳನ್ನು 
ಭೂಮಿಯುಂದ ತರಿಸಿಕೊಳ್ಳಬಹುದು 
ಅಥವಾ ಮಾನವ ತ್ಯಾಜ್ಯವನ್ನು ಮರುಬಳಕೆ 
ಮಾಡುವುದರಿಂದಲೂ ಪಡೆಯಬಹುದು. 
ಸಸ್ಯಗಳ ತಿನ್ನಲು ಬಾರದ ಭಾಗಗಳನ್ನು 
ಮರುಬಳಕೆ ಮಾಡಲಾಗುವುದು. 
ಇಲ್ಲವಾದಲ್ಲಿ ಅವುಗಳನ್ನು ಮುಂದಾನೊಂದು 
ದಿನ ಭೂಮಿಲುಂದ ಕಳುಹಿಸುವ ಆಧುನಿಕ 
ಮರುಬಳಕೆಯ ಯಂತ್ರ ಬರುವ ತನಕ 
ಸೂಕ್ತವಾಗಿ ಶೇಬರಿಸಿಟ್ಟುಕೊಳ್ಳಲಾಗುವುದು. 


ಇವಿಷ್ಟೇ ಅಲ್ಲದೇ, ಮಂಗಳನಲ್ಪ್ಲ ಪಾಚಿ 
ಸಸ್ಯಗಳು ಮತ್ತು ಕೀಟಗಳೂ ಕೂಡ 
ತಾಜಾ ಬೆಳೆಗಳ ಜೊತೆಗೆ ದೈನಂದಿನ 
ಆಹಾರವಾಗಬಹುದಾದ ಸಾಧ್ಯತೆ 

ಹೆಚ್ಚಿದೆ. ಹೆಚ್ಚಾದ ಫಸಲನ್ನು ಆಪತ್ಗಾಅೀನ 
ಸಮಯದಲ್ಲ, ಭೂಮಿಯುಂದ ಬರುವ 
ಆಹಾರ ಲಭ್ಯವಾಗುವ ತನಕ ಬದುಕಿರಲು 
ಈ ಮೊದಲೇ ತರಿಸಿಕೊಂಡಂತಹ 
ಆಹಾರದ ಜೊತೆಗೆ ಪಡಿತರದಂತೆ 
ಶೇಖರಿಸಿಟ್ಟುಕೊಳ್ಳಲಾಗುತ್ತದೆ. 


ಕಡಿಮೆ ಗುರುತ್ತಾಕರ್ಷಣೆಯಲ್ಲ 
ಎದುರಿಸಬೇಕಾಗಬಹುದಾದ ದೈಹಿಕ ಹಾಗು 
ಆರೋಗ್ಯ ಸಂಬಂಧೀ ಸವಾಲುಗಳಾವುವು 
ಮತ್ತು ಅವುಗಳನ್ನು ನಿಭಾಯುಸಲು ನೀವು 
ಹಾಕಿಕೊಂಡಿರುವ ಯೋಜನೆಗಳೇನು? 
ಬಾಹ್ಯಾಕಾಶ ಯಾನಿಗಳು ತಮ್ಮ 
ಬಾಹ್ಯಾಕಾಶ ಪ್ರಯಾಣದುದ್ದಕ್ಲೂ ಮತ್ತು 
ಮಂಗಳನ ಮೇಲೆ ನೆಲೆಯೂರಿದ 
ನಂತರವೂ ಕಡಿಮೆ ಗುರುತ್ತಾಕರ್ಷಣಿಯ 
ಪರಿಣಾಮಗಳನ್ನು ಎದುರಿಸುತ್ತಾರೆ 
(ಮಂಗಕಳನಲ್ಪ ಭೂಮಿಗಿಂತ 62% 

ಕಡಿಮೆ ಗುರುತ್ತಾಕರ್ಷಣೆಯುದೆ). ಕಡಿಮೆ 
ಗುರುತ್ತಾಕರ್ಷಣಿಯಲ್ಲ ಕೈಗೊಳ್ಳುವಂತಹ 
ದೀರ್ಪ ಕಾಲದ ಬಾಹ್ಯಾಕಾಶ ಪ್ರಯಾಣವು 
ವ್ಯೋಮಯಾನಿಗಳ ಹಲವಾರು ಶಾರೀರಿಕ 
ಕ್ರಿಯೆಗಳನ್ನು ಮಾರ್ಪಡಿಸುವುದಲ್ಲದೇ 
ಸ್ನಾಯುಗಳ ಕಾರ್ಯಕ್ಷಮತೆ ಮತ್ತು 
ಪಮಾಣವನ್ನು ಕುಗ್ಗಿಸುತ್ತದೆ. ಅವರ ಕೆಲಸದ 
ಸಾಮರ್ಥ್ಯವನ್ನು ತಗ್ಗಿಸುತ್ತದೆ ಹಾಗು 


26 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨2೦೭೦ 


ಮೂಳೆಗಳ ಸಾಂದ್ರತೆಯನ್ನು ಕಡಿಮೆಗೊಳಸಿ 
ಅವರ ದೈಹಿಕ ಸಾಮರ್ಥ್ಯವನ್ನು 
ಕುಗ್ಗಿಸುತ್ತದೆ. ಮಂಗಳನಿಂದ ಭೂಮಿಯ 
ಗುರುತ್ತಾಕರ್ಷಣೆಗೆ ಹಂದಿರುಗುವ ನಿರ್ವ 
ಯಾನಿಗಿಂತ ಅಲ್ಪಗೆ ಮೊದಲ ಬಾರಿ ಭೇಟ 
ಕೊಡುವ ಮಾರ್ಸ್‌ ಒನ್‌ನ ಬಾಹ್ಯಾಕಾಶ 
ಯಾನಿಗಳು ಸೈದ್ಧಾಂತಿಕವಾಗಿ ಹೆಚ್ಚು 
ಶಕ್ತಿವಂತರಾಗಿರುತ್ತಾರೆ. ನಾಲ್ಕರಿಂದ 

ಆರು ತಿಂಗಳ ಕಾಲ ಅಂತಾರಾಷ್ಟ್ರೀಯ 
ಬಾಹ್ಯಾಕಾಶ ನಿಲ್ದಾಣದಲ್ಲ (155) ಕಳೆದ 
ವ್ಯೋಮಯಾನಿಗಳ ಸ್ನಾಯುವಿನ 
ಕ್ಷಮತೆಯು 3೦% ತನಕ ಕ್ಷೀಣಿಸಿದ್ದು 
(ಮತ್ತು ಸ್ನಾಯುವಿನ ಪ್ರಮಾಣ 15% ನಷ್ಟು 
ಕುಸಿದಿದ್ದು) ಇತ್ತೀಚೆಗಿನ ಅಧ್ಯಯನದಿಂದ 
ತಿಆದು ಬಂತು. 


ವ್ಯಾಯಾಮ, ಔಷಧೋಪಚಾರ ಹಾಗು 
ಹೋಷಕಾಂಶಗಳೂ ಸೇರಿದಂತೆ ಹಲವಾರು 
ಬಗೆಯ, ಪ್ರಮಾಣಬದ್ಧವಾಗಿ ರೂಪಿಸುವ 
ಮತ್ತು ವೈಜ್ಞಾನಿಕವಾಗಿ ಧೃಡಪಟ್ಟರುವ 
ಅನೇಕ ಪರಿಹಾರಗಳ ಮೂಲಕ ಈ 
ಸಮಸ್ಯೆಗಳನ್ನು ಎದುರಿಸಲು ಹಾಗು 
ಕಾರ್ಯಕ್ಷಮತೆ ಕ್ಷೀಣಿಸುವುದನ್ನು 
ಕನಿಷ್ಠ್ಟದೊಳಸಲು ಮಾರ್ಸ್‌ ಒನ್‌ 
ಕಟಬದ್ಧವಾಗಿದೆ. ಮಾನವ ಸಹಿತ ಮಂಗಳನ 
ಯಾನಕ್ಲೂ ಮುಂಚಿನ ಅಜಮಾಸು ಹತ್ತು 
ವರ್ಷಗಳ ಸಿದ್ಧತೆಯ ಸಮಯದಲ್ಲಿ ಇನ್ನೂ 
ಹೆಚ್ಚನ ಪರಿಣಾಮಕಾರಿ ಪರಿಹಾರಗಳನ್ನು 
ಈ ನಿಟ್ಟನಲ್ಲ ನಡೆಯುತ್ತಿರುವಂತಹ 
ನಿರಂತರ ಸಂಶೋಧನೆ ಮತ್ತು ಪ್ರಗತಿಯು 
ಕಂಡುಕೊಳ್ಳುವುದರಲ್ಪ ಸಂದೇಹವಿಲ್ಲ. 
ಮಂಗಳನಲ್ಪ ವಸಾಹತುವನ್ನು 
ನಿರ್ಮಿಸುವದಕ್ಲೂ ಮುಂಚೆ ದೊರೆತಿರುವ ಈ 
ಹತ್ತು ವರ್ಷಗಳಷ್ಟು ಸಮಯಾವಕಾಶವನ್ನು 
ಮಾರ್ಸ್‌ ಒನ್‌, ಅತ್ಯಂತ ಸಮರ್ಥ 
ಗಗನಯಾತ್ರಿಗಳನ್ನು ಆರಿಸಲು 

ಹಾಗು ಪರಿಣಾಮಕಾರಿ ತಂತ್ರಗಳನ್ನು 
ಅವಲೋಕಿಸಲು ಮತ್ತು ಸಮರ್ಪಕವಾಗಿ 
ಬಳಸಿಕೊಳ್ಳಲು ಉಪಯೋಗಿಸಿಕೊಳ್ಳುತ್ತದೆ. 
ಆ ಮೂಲಕ ನಾವು ನಮ್ಮ ಗಮ್ಯವನ್ನು 
ಸುರಕ್ಷಿತವಾಗಿ ಹಾಗು ಸಫಲವಾಗಿ 
ತಲುಪುತ್ತೇವೆ. ಮಂಗಳನಲ್ಪ 
ಇಆಯುತ್ತಲೇ ಗಗನಯಾತ್ರಿಗಳು 

ಅಲ್ಲಯ ಗುರುತ್ತಾಕರ್ಷಣೆ ಬಲವನ್ನು 
ಬಳಸಿಕೊಂಡು ಅಲ್ಲನ ವಾತಾವರಣಕ್ಕೆ 
ಹೊಂದಿಕೊಳ್ಳುವುದರಲ್ಲ ಮತ್ತು ತಮ್ಮ 
ಸಾಮರ್ಥ್ಯವನ್ನು ಮರಳ ಪಡೆಯುವುದರಲ್ಲ 
ಸಫಲರಾಗಬಲ್ಲರು. ಹೀಗಾಗಿ ಅವರ 
ಮೂಳೆಯು ಪುನಾರಚನೆಗೊಂಡು, ಅವರ 
ಮೂಳೆಗಳ ಬಲ ಹೆಚ್ಚಬಹುದು. 


ಮೊದಲ ವಸಾಹತುವನ್ನು ನಿರ್ಮಿಸುವ ಜನರಲ್ರ 
ಒಂಟತನದಿಂದಾಗಿ ಏನಾದರೂ ಮಾನಸಿಕ 


ಪರಿಣಾಮಗಳು ಕಂಡುಬರಬಹುದೇ? ಅವುಗಳ 
ಉಪಶಮನಕ್ಕೆ ನೀವು ಯಾವ ಕ್ರಮಗಳನ್ನು 
ಆಲೋಚಿಸಿದ್ದೀರಿ? 

ಈ ಪ್ರಯಾಣವನ್ನು ಕೈಗೊಳ್ಳುವ 

ಗಂಡಸರು ಮತ್ತು ಹೆಂಗಸರ ಯಶಸ್ಸಿಗೆ 
ಆಧುನಿಕ ತಾಂತ್ರಿಕತೆಗಿಂತ ಹೆಚ್ಚನ 
ವಿಷಯಗಳ ಅವಶ್ಯಕತೆಯುದೆ. ಆಧುನಿಕ 
ತಂತ್ರಜ್ಞಾನದಿಂದ ಅಲ್ಲಗೆ ಹೋದರೂ ಕೂಡ 
ತಮ್ಮ ಪ್ರಯಾಣದಾದ್ಯಂತ ಬದುಕಿರಲು 
ಮತ್ತು ಯಶಸ್ವಿಯಾಗಿ ಮಂಗಳನಲ್ಲ ಒಂದು 
ಸಮಾಜವನ್ನು ನಿರ್ಮಾಣ ಮಾಡಲು 
ಒಂದು ತಂಡವಾಗಿ ಕೆಲಸ ಮಾಡುವುದು 
ಬಹುಮುಖ್ಯವಾಗುತ್ತದೆ. ನಾವು ಈ 
ಕುರಿತಾಗಿ ನಮ್ಮ ಯೋಜನೆಯನ್ನು 
ಅನುಭವಿಗಳಾದ, ಪ್ರಖ್ಯಾತ ಮನೋವೈದ್ಯರ 
ಬಳ ಚರ್ಚಿಸಿದ್ದೇವೆ. ನಾಸಾ ಮತ್ತು ಜಾಕ್ಸಾ 
(ಜಪಾನ್‌ ಏರೋಸ್ಪೇಸ್‌ ಎಕ್‌ ಪ್ಲೋರೇಶನ್‌ 
ಏಜೆನ್ಸಿ) ದ ಗಗನಯಾತ್ರಿಗಳ ಆಯ್ದೆಗಾಗಿ 
ಕೆಲಸ ಮಾಡಿದ್ದ ಡಾ. ನೋರ್ಬರ್ಟ್‌ ಕ್ರಾಫ್ಟ್‌ 
(Dr. Norbert Kraft) ಮಾರ್‌ ಒನ್‌ ತಂಡದ 
ಒಬ್ಬ ಸದಸ್ಯರಾಗಿದ್ದಾರೆ. ದೀರ್ಪಾವಧಿಯ 
ಬಾಹ್ಯಾಕಾಶ ಪ್ರಯಾಣದ ನಕಾರಾತ್ಯಕ 
ಪರಿಣಾಮಗಳನ್ನು ಎದುರಿಸಲು ಅಗತ್ಯವಾದ 
ಶಾರೀರಿಕ ಹಾಗು ಮಾನಸಿಕ ಸಿದ್ಧತೆಗಳನ್ನು 
ರೂಪಿಸುವಲ್ಲ ಅವರು ನಿಷ್ಣಾತರಾಗಿದ್ದಾರೆ. 


ಮಂಗಳನಲ್ಲ ಯಶಸ್ವಿಯಾಗಿ 
ಬದುಕುಆಯಲು ಬಲು ಎಚ್ಚರಿಕೆಯಿಂದ 
ನಡೆಯುವ ಯಾತ್ರಿಗಳ ಆಯ್ಕೆ 

ಹಾಗು ತಂಡದ ರೀತಿಯಲ್ಲ ಅವರಿಗೆ 
ಕೊಡಮಾಡುವ ವ್ಯಾಪಕ ತರಬೇತಿಯು 


ಅಮೇರಿಕೆಯ ಗಗನಯಾತ್ರಿ ಶಾನನ್‌ ಲೂಸಿಡ್‌ 
ಅವರು ದೈಹಿಕ ವ್ಯಾಯಾಮಗಳನ್ನು ಮಾಡುತ್ತಾ 
ರಷ್ಯಾದ ಮೀರ್‌ ಬಾಹ್ಯಾಕಾಶ ನಿಲ್ದಾಣದಲ್ಲ 
188 ದಿನಗಳನ್ನು ಹೆಚ್ಚಿನ ಕ್ಷಮತೆಯೊಂದಿಗೆ 
ಕಳೆದರು. ಗಗನಯಾತ್ರಿಗಳ ಆರೋಗ್ಯ 

ಮತ್ತು ಉತ್ತಮ ದೈಹಿಕ ಕ್ಷಮತೆಯನ್ನು 
ಉಳಸಿಕೊಳ್ಳುವುದರಲ್ಲ ಪ್ಯೋಮನೌಕೆಯಲ್ಲೇ 
ಮಾಡಬಹುದಾದ ವ್ಯಾಯಾಮದಂತಹ ದೈಹಿಕ 
ಚಟುವಟಕೆಗಳು ಹೇಗೆ ಉಪಯುಕ್ತವಾಗುತ್ತಪೆ 
ಎಂಬುದನ್ನು ಶಾನನ್‌ ಅವರು ತೋರಿಸಿ 


| ಕೊಟ್ಟಿದ್ದಾರೆ. ಅವರ ಕಾರ್ಯ ಸಮಾಪ್ತಿಯಾದ 


ಇಪ್ಪತ್ನಾಲ್ಲು ಘಂಟಿಗಕ ಒಳಗೇ ಅವರು ಯಾರ 
ಸಹಾಯವಿಲ್ಲದೆಯೇ ನಡೆಯಬಲ್ಲವರಾಗಿದ್ದರು. 


Source: NASA, Wikimedia Commons. URL: 
https://commons.wikimedia.org/wiki/ 
File:Shannon_Matilda_Wells_Lucid_1978.jpg. 
License: Public Domain. 


ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮಾರ್ಸ್‌ 
ಒನ್‌ ಉತ್ಸೃಷ್ಣ ವ್ಯಕ್ತಿಯನ್ನು ಹುಡುಕುತ್ತಿಲ್ಲ. 
ಬದಲಾಗಿ ನಮಗೆ ಉತ್ಕೃಷ್ಟ ಸಿಬ್ಬಂದಿಗಳು 
ಬೇಕಾಗಿದ್ದಾರೆ. ಮಂಗಳನೆಡೆಗಿನ 
ಕಾರ್ಯಾಚರಣಿಯಲ್ಲ ಹಲವಾರು ವ್ಯಕ್ತಿಗಳು 
ಯೋಗ್ಯ ಆಯ್ದೆಯಾಗಿರಲಾರರು. 
ಮಂಗಳನೆಡೆಗಿನ ಪ್ರಯಾಣದ ಸಂದರ್ಭ 
ಹಾಗು ಅಲ್ಲಆದ ನಂತರ ದಿನದ 
ಇಪ್ಪತ್ನಾಲ್ಲು ಘಂಟಿಗಳೂ ಅವರು ಪರಸ್ವರ 
ಜೊತೆಗೂಡಿ ಕಳಕೆಯಲೇಬೇಕು. ಇಂತಹ 
ಸಂದರ್ಭಗಳಲ್ಲೇ ಸಣ್ಣ ಪುಟ್ಟ ವಿಚಾರಗಳೂ 
ಭೂತಾಕಾರವಾಗಿ ಕಾಡತೊಡಗುತ್ತವೆ. 

ಶಂ ಸ್ಥಿತಿಯನ್ನು ಎದುರಿಸಲು ಸಿಬ್ಣಂದಿಗಳ 
ತಂಡದ ಹೊಂದಾಣಿಕೆ ತುಂಬ 
ಪ್ರಮುಖವಾದದ್ದು. ಮಾರ್ಸ್‌ ಒನ್‌ ಅಂತಹ 
ಸಿಬ್ಬಂದಿಗಳನ್ನೇ ಆರಿಸಿ, ಸೂಕ್ತವಾದ ತಂಡ 
ಕಟ್ಟಲು ಬದ್ದವಾಗಿದೆ. 


ಮಂಗಳನಲ್ಲ ಸಿಬ್ಬಂದಿಗಳು ಸದಾ 
ಕಾರ್ಯತತ್ನರರಾಗಿರಲೇಬೇಕು. ಹೀಗಾಗಿ, 
ಅವರು ಒಂದಲ್ಲಾ ಒಂದು ಚಟುವಟಕೆಯಲ್ಲಿ 
ತೊಡಗುವಂತೆ ನಾವು ನೋಡಿಕೊಳ್ಳುತ್ತೇವೆ. 
ಅವರು ತಮ್ಮ ನೆಲೆಯನ್ನು 
ಅಭವೃದ್ಧಿಪಡಿಸುತ್ತಾರೆ ಹಾಗು ಭೂಮಿ ಯಂದ 
ಕಾಲಕಾಲಕ್ಷೆ ಕಕುಹಿಸುವ ನವೀನ 
ಸಾಮರ್ರಿಗಳನ್ನು ಮತ್ತು ಅಲ್ಲೇ ಲಭ್ಯವಾಗುವ 
ಸಾಮದ್ರಿಗಕಳನ್ನು ಉಪಯೋಗಿಸಿಕೊಂಡು 
ನೆಲೆಯನ್ನು ಬೆಳೆಸುತ್ತಾರೆ. ಅವರು. ತಮ್ಯದೇ 
ಸಂಶೋಧನೆಯಲ್ಲ ಅಥವಾ ಇತರರ 
ಸಂಶೋಧನೆಗಾಗಿ (ಉದಾಹರಣಿಗೆ, 
ವಿಶ್ವವಿದ್ಯಾಲಯಗಳು) ಮಾಹಿತಿಗಳನ್ನು 
ಕಲೆಹಾಕುವಂತಹ ಕೆಲಸಗಳಲ್ಲ ತಮ್ಮನ್ನು 
ತೊಡಗಿಸಿಕೊಳ್ಳುತ್ತಾರೆ. ಇವುಗಳ ಜೊತೆಗೆ, 


ಎರಡು ವರ್ಷಗಳ ತರುವಾಯ ಮಂಗಳಕ್ಕೆ 
ಬಂದಿಳಯುವ ಎರಡನೆಯ ತಂಡಕ್ಕೂ 
ಸೂಕ್ತ ನೆಲೆಯನ್ನು ನಿರ್ಮಿಸುತ್ತಾರೆ. 
ಇದಲ್ಲದೇ, ಉಲ್ಲಾಸ ತರುವ ದೈಹಿಕ, 
ಮಾನಸಿಕ ಮತ್ತು ರಚನಾತ್ಕಕ 
ಚಟುವಟಕೆಗಳಾದ ಆಟ, ಕಲೆ, ಕ್ರೀಡೆಗಳೂ 
ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಪ್ರತೀ 
ಎರಡು ವರ್ಷಗಳಗೊಮ್ಮೆ ಹೊಸತಾಗಿ 
ಬರುವ ಸಿಬ್ದಂದಿಗಳ೦ಂದಾಗಿ ಅಲ್ಲನ 
ನೆಲೆಯು ವಿಸ್ತಾರಗೊಂಡು ಒಂದು ಸಣ್ಣ 
ಹಳ್ಳಿಯಂತಾಗುತ್ತದೆ ಮತ್ತು ಹೆಚ್ಚು ಹೆಚ್ಚು 
ಜನರನ್ನು ಸಲಹುವ ಆಕರ್ಷಕ ನೆಲೆಯಾಗಿ 
ಪರಿವರ್ತನೆಗೊಳ್ಳುತ್ತದೆ. 


ಮಂಗಳನ ಕಡಿಮೆ ಗುರುತ್ತಾಕರ್ಷಣೆ ಹಾಗು 
ಒತ್ತಡದ ವಾತಾವರಣದಲ್ಲ ಯಾವುದಾದರೂ 
ಕುತೂಹಲಕಾರಿ ಪ್ರಯೋಗಗಳನ್ನು 
ಹಮ್ಮಿಕೊಳ್ಳುವ ಯೋಜನೆ ಇದೆಯೇ? 


ಮಂಗಳನಲ್ಪ ಹಲವಾರು 
ಸಂಶೋಧನೆಗಳನ್ನು ಕೈಗೊಳ್ಳಲಾಗುತ್ತದೆ. 
ಉದಾಹರಣೆಗೆ, 38% 
ಗುರುತ್ತಾಕರ್ಷಣಿಯಲ್ಲ ಜೀವಿಸುವಾಗ 
ತಮ್ಮ ದೇಹವು ಯಾವ ರೀತಿ ಪ್ರತಿಕ್ರಿಯೆ 
ತೋರುತ್ತದೆ ಮತ್ತು ಬದಲಾಗುತ್ತದೆ 
ಅಥವಾ. ಜಲಕೃಷಿ ಇಲ್ಲವೇ ಇನ್ನಿತರೆ 
ವಿಧಾನಗಕಲ್ಲ ಆಹಾರ ಬೆಳೆಗಳು 

ಮತ್ತು ಇನ್ನಿತರೆ ಸಸ್ಯಗಳು ಕಡಿಮೆ 
ಗುರುತ್ಪಾಕರ್ಷಣೆಯಲ್ಲ ಹೇಗೆ ಬೆಳೆಯುತ್ತವೆ 
ಎನ್ನುವುದರ ಕುರಿತು ಗಗನಯಾತ್ರಿಗಳು 
ಸಂಶೋಧನೆಗಳನ್ನು ನಡೆಸುತ್ತಾರೆ. 
ಮಂಗಳನ ಗರ್ಭದ ಪುರಾತನ ಮತ್ತು 
ಇಂದಿನ ರಚನೆಯನ್ನು ಅಭ್ಯಸಿಸುವಂತಹ 
ಅನ್ಯ ರಹ ಪರಿಶೋಧನೆಗಳನ್ನೂ ಅವರು 
ಕೈಗೊಳ್ಳುತ್ತಾರೆ. ಬಹುಮುಖ್ಯವಾಗಿ, 
ಮಂಗಳನಲ್ಪ್ಲ ಮೊದಲು ಜೀವಿಗಳದ್ದವೇ 
ಅಥವಾ ಈಗ ಜೀವಿಗಳದ್ದಾವೆಯೇ 
ಎನ್ನುವುದರ ಸಂಶೋಧನೆಗೆ ಪ್ರಾಥಮಿಕ 
ಆದ್ಯತೆಯನ್ನು ನೀಡಲಾಗುತ್ತದೆ. 


ಮಂಗಳನಲ್ಲ ನೆಲೆಯೂರುವುದರಲ್ಲ ಯಶಸ್ಸು 
ಗಳಸಿದರೆ, ಮುಂದೊಂದು ದಿನ ಮಕ್ಕಳೂ 
ಅಲ್ಲಯೇ ಜನಿಸಬಹುದು. ಮಂಗಳನ 
ವಾತಾವರಣವು ಅಲ್ಲ ಜನಿಸುವ ಮಕ್ಕಳ 
ಆರೋಗ್ಯದ ಮೇಲೆ ಪ್ರಭಾವ ಜೀರಬಲ್ಲದೇ? 
ಕಡಿಮೆ ಗುರುತ್ತಾಕರ್ಷಣಿಯಲ್ಲ 
ಮಹಿಳೆಯರು ಗರ್ಭ ಧರಿಸುತ್ತಾರೆಯೇ 
ಎನ್ನುವುದು ಇದುವರೆಗೂ ತಿಆಯಲ್ಪಲ್ಲಲ್ಲ. 
ಇಂತಹ ಪರಿಸ್ಥಿತಿಗಳಲ್ಲ ಭ್ರೂಣವು 
ಸಹಜವಾಗಿ ಬೆಕೆಯಬಲ್ಲದೇ ಎನ್ನುವುದರ 
ಕುರಿತೂ ಸಾಕಷ್ಟು ಅಧ್ಯಯನಗಳಾಗಿಲ್ಲ. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ '! ಜೂನ್‌ 2೦೭೦ | 27 


ಚಿತ್ರ 5. ಮಾರ್ಸ್‌ ಒನ್‌ನ ಆವಾಸ. 


Source: Bryan Versteeg, Mars One, URL: http://www.mars-one.com/ 


ಜೊತೆಗೆ, ಮಂಗಳನ ನೆಲೆಯು ಮಕ್ಕಳು ಮಂಗಳನಲ್ಲ ಮೊದಲು ನೆಲೆಗೊಳ್ಳುವ 
ಬದುಕಿ ಬಾಳಲು ಸೂಕ್ತವಾದ ಸ್ಥಳವಲ್ಲ. ಗಗನಯಾತ್ರಿಗಳಗೆ ಮಾರ್ಸ್‌ ಒನ್‌ 
ಮಂಗಳನಲ್ಪ ನೆಲೆಗೊಳ್ಳುವ ಗಗನಯಾತ್ರಿಗಳ ಸಲಹೆ ಮಾಡುತ್ತದೆ. ಆದರೆ, ಮಂಗಳನಲ್ಲ 
ತಂಡವು ಚಕ್ಷದಾಗಿದ್ದು, ತಮ್ಮ ತಮ್ಮ ಪೂರ್ಣ ಪ್ರಮಾಣದ, ಸುಸ್ಥಿರ ಮಾದರಿಯ 
ಕಾರ್ಯ ಚಟುವಟಕೆಗಳಲ್ಲ ತೀವವಾಗಿ ವಸಾಹತುವನ್ನು ನಿರ್ಮಿಸುವಲ್ಲ ಮಕ್ಕಳನ್ನು 
ತೊಡಗಿಸಿಕೊಂಡಿರುತ್ತಾರೆ. ಮತ್ತು. ಮಾನವ ಹೊಂದುವುದು ಅತ್ಯಾವಶ್ಯಕ ಎಂಬುದನ್ನು 
ವಸಾಹತುವಿನಲ್ಪ ತೀರ ಮೂಲಭೂತ ಮಾರ್ಸ್‌ ಒನ್‌ ಗುರುತಿಸುತ್ತದೆ. ಆದ್ದರಿಂದ. 
ಔಷಧೋಪಚಾರ ಲಭ್ಯವಿರುತ್ತದೆ. ಇದೊಂದು ಅತ್ಯಂತ ಪ್ರಮುಖವಾದ 
ಆದ್ದರಿಂದ, ಮಕ್ಕಳನ್ನು ಹೊಂದುವ ಸಂಶೋಧನೆಯೆಂಬುದರಲ್ಲ ಎರಡು 
ಯಾವುದೇ ಪ್ರಯತ್ನ ಮಾಡದಂತೆ ಮಾತಿಲ್ಲ. 


ಮಾರ್ಸ್‌ ಒನ್‌ ವಾಣಿಜ್ಯೀಕರಣದ 
ಸಾಧ್ಯತೆಯಾಗಿ ತೆರೆದುಕೊಳ್ಳುವಂತಹ 
ಯೋಜನೆ ಇದೆಯೇ? 

ಮಂಗಳನಲ್ಲಿ ಮನುಷ್ಯನ ಪ್ರಪ್ರಥಮ 
ನೆಲೆಯನ್ನು ನಿರ್ಮಿಸುವುದು 
ಇಪ್ಪತ್ತೊಂದನೆಯ ಶತಮಾನದ 
ಹೆಗ್ಗುರುತಾಗಲದೆ ಮತ್ತು ನಮ್ಮ 
ಜೀವಿತಾವಧಿಯಲ್ಲ ಕಾಣಬಹುದಾದ 
ಅತ್ಯಂತ ಅಚ್ಚರಿದಾಯಕ 


ಚಿತ್ರ 6. ಮಾರ್ಸ್‌ ಒನ್‌ನ ಆವಾಸದ ಹತ್ತಿರದ ನೋಟ. 


Source: Bryan Versteeg, Mars One, URL: http://www.mars-one.com/ 


28 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ಬೆಕವಣಿಗೆಯಾಗಲದೆ. ಪ್ರಪಂಚದ ಬೇರೆ 
ಖೇರೆ ಭಾಗಗಳ ಜನರು ಮಂಗಳನಲ್ಪ 
ಮಾನವನನ್ನಿಳಸುವ ನಮ್ಮ ಈ 
ಪ್ರಯತ್ನವನ್ನು ಬೆಂಬಅಸುತ್ತಿದ್ದಾರೆ ಮತ್ತು 
ದೇಣಿಗೆಗಳನ್ನು ನೀಡುತ್ತಿದ್ದಾರೆ. ಪ್ರತೀ 
ತಿಂಗಳೂ ನೂರಕ್ಲೂ ಅಧಿಕ ರಾಷ್ಟ್ರಗಳ೦ದ 
ನಾವು ದೇಣಿಗೆಯನ್ನು ಪ್ಲೀಕರಿಸುತ್ತಿದ್ದೇವೆ. 
ಮಂಗಳನೆಡೆಗಿನ ಮಾನವ ರಹಿತ 
ಮೊದಲ ಯಾನದ ತನಕವೂ ನಾವು 
ಪ್ಟೀಕರಿಸುವ ದೇಣಿಗೆಗಳ೦ಂದ ಆದಾಯ 
ಬಂದರೂ ಮಂಗಳನ ಕುರಿತ ನಮ್ಮ 
ಎಲ್ಲಾ ಯೋಜನೆಗಳಗೆ ಈ ಹಣವು 
ಸಾಕಾಗದು. ಹೀಗಾಗಿ ಮಾರ್ಸ್‌ ಒನ್‌ನ 
ಯೋಜನೆಯ ಬಹುಪಾಲು ಖಾಸಗೀ 
ವಲಯದಿಂದ ಹಣಕಾಸಿನ ಹೂಡಿಕೆಗಳನ್ನು 
ಅವಲಂಚಜಸಿದೆ. ಇದಕಾಗಿ, ಮಾರ್ಸ್‌ 
ಒನ್‌ ವೆಂಚರ್‌ ಎಂಬ ಲಾಭಕ್ಕೋಸ್ಥರ 
ಸ್ಥಾಪಿಸಲ್ಪಟ್ಟ ಸಂಸ್ಲೆಯೊಂದನ್ನು ಹುಟ್ಟು 
ಹಾಕಿದೆ. ಈ ಸಂಸ್ಥೆಯ ಶೇರುಗಳನ್ನು 
ಖರೀದಿಸುವ ಮೂಲಕ ಖಾಸಗಿಯವರು 
ತಮ್ಮ ಹಣವನ್ನು ನಮ್ಮ ಯೋಜನೆಯಲ್ಲ 
ವಿನಿಯೋಗಿಸಬಹುದು. ಮಾರ್ಸ್‌ 


ಒನ್‌ ಯೋಜನೆಗೆ ಸಂಬಂಧಪಟ್ಟ 
ಮಾಧ್ಯಮ ಮತ್ತು ಬೌದ್ದಿಕ ಆಸ್ಲಿಯ 

ಹಕ್ನು ಸಂಪೂರ್ಣವಾಗಿ ಮಾರ್ಸ್‌ ಒನ್‌ 
ವೆಂಚರ್ಸ್‌ ಕೈಯಲ್ಪದ್ದು. ಅದರಿಂದ ಬರುವ 
ಆದಾಯವನ್ನು ನಮ್ಮ ಯೋಜನೆಯಲ್ಲ 
ತೊಡಗಿಸುತ್ತದೆ ಹಾಗು ಲಾಭಾಂಶವನ್ನು 
ತನ್ನಲ್ಲ ಬಂಡವಾಳ ಹೂಡಿದ ಶೇರುದಾರರಿಗೆ 
ಹಂಚುತ್ತದೆ. ಹೂಡಿದ ಹಣಕ್ಕೆ ಲಾಭಾಂಶವು 
ಮಾಧ್ಯಮದಲ್ಲನ ಪ್ರಚಾರ, ಬ್ರ್ಯಾಂಡ್‌ನಲ್ಲನ 
ಪಾಲುದಾರಿಕೆ, ಬೌದ್ಧಿಕ ಆಸ್ತಿಯ ಹಕ್ಕು, 
ಮಾರಾಟದ ಸರಕುಗಳು ಹಾಗು ಇಸ್ನಿತರೆ 
ಹಲವಾರು ವ್ಯಾವಹಾರಿಕ ವಿಧಾನಗಳ 
ಆದಾಯದ ಮೂಲಗಳಂ೦ದ ಬರುತ್ತದೆ. 


ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ 
ಸಂಸ್ಥೆಗಳೊಂದಿಗೆ ಏನಾದರು ಪಾಲುದಾರಿಕೆ 
ಹೊಂದಿದ್ದೀರಾ? 

ಇಲ್ಪ್ಲಯವರೆಗೂ ಯಾವುದೇ 

ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ 
ಸಂಸೆಗಳೊಂದಿಗೆ ನಾವು ಪಾಲುದಾರಿಕೆ 
ಹೊಂದಿಲ್ಲ. ಆದರೆ, ಮುಂದೊಂದು ದಿನ 
ಘೇ ತರಹದ ಪಾಲುದಾರಿಕೆಯ ಸಾಧ್ಯತೆಯ 


ಕುರಿತು ನಾಸಾಡೊಂದಿಗೆ ಹಲವಾರು 
ಪ್ರಾಥಮಿಕ ಹಂತದ ಮಾತುಕತೆ ನಡೆದಿದೆ. 


ಭಾರತದ ಒಬ್ಬ ಶಾಲಾ ಶಿಕ್ಷಕ ಯಾವ ರೀತಿ 
ಈ ಉಪಕ್ರಮಕ್ಕೆ ಸಹಾಯ ಮಾಡಬಹುದು? 


ಮಾರ್ಸ್‌ ಒನ್‌ ಯೋಜನೆಯ ಕುರಿತು 
ತಮ್ಮ ತರಗತಿಗಳಲ್ಲ ಚರ್ಚಿಸುವ ಮೂಲಕ 
ಭಾರತದ ಶಿಕ್ಷಕರು ನಮಗೆ ಸಹಾಯ 
ಮಾಡಬಹುದು. ಹೀಗೆ ಮಾಡಿದರೆ, 
ನಮ್ಮ ಯೋಜನೆಗೆ ಹೆಚ್ಚನ ಪ್ರಚಾರ 
ಸಿಗುತ್ತದೆ ಮತ್ತು ಜನಸಾಮಾನ್ಯರಿಗೆ 
ಹೆಚ್ಚನ ಮಾಹಿತಿಗಳು ದೊರೆಯುತ್ತವೆ. 
ಇದು ಮಾರ್ಸ್‌ ಒನ್‌ಗಷ್ಟೇ ಅಲ್ಲ, 

ಎಲ್ಲಾ ತರಹದ ಬಾಹ್ಯಾಕಾಶ 
ಯೋಜನೆಗಳ ಬೆಕವಣಿಗೆಗಳಗೂ ಕೂಡ 
ಅನ್ವಯವಾಗುತ್ತದೆ. ವಿದ್ಯಾರ್ಥಿಗಳ 
ಬೌದ್ಧಿಕ ಬೆಳವಣಿಗೆಗಷ್ಟೇ ಅಲ್ಲದೇ 
ಮಕಳು ಇಂಜನಿಯರ್‌, ವಿಜ್ಞಾನಿ 
ಅಥವಾ ಗಗನಯಾತ್ರಿಯಾಗುವ ತಮ್ಮ 
ಕನಸುಗಳನ್ನು ನನಸಾಗಿಸುವಲ್ಲ ಶಿಕ್ಷಕರು 
ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ! 


Note: Credits for the image used in the background of the article title: Settlement camera, Bryan Versteeg, Mars One, URL: http://www.mars-one.com/. 


ಅನುವಾದ: ಮನೋಜ್‌ ಗೋಡ್ಲೋಲೆ ಪರಿಶೀಲನೆ: ಸ್ಕಿತಾ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 29 


